ಕರ್ನಾಟಕ ರಾಜ್ಯಪತ್ರ 


ಸಂಪುಟ ೧ರ್೪ | 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಆಗಸ್ಟ್ ೨೮ , ೨೦೧೪ ( ಭಾದ್ರಪದ ೬, ಶಕ ವರ್ಷ ೧೯೩೬) | 
Bangalore , Thursday, August 28 , 2014 (Bhadrapada 6 , Shaka Varsha 1936 ) 


ಸಂಚಿಕೆ ೩೫ 
Issue 35 


Volume 149 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 234 ಪಿಪಿಇ 2010 , ಬೆಂಗಳೂರು, ದಿನಾಂಕ : 30ನೇ ಜೂನ್, 2014, 
ಶ್ರೀ ಚಂದ್ರಶೇಖರ್ ಜಿ . ಹಿರೇಮಠ, ಪ್ರಭಾರ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರು ದಿನಾಂಕ:30 - 06 - 2014 
ರಂದು ವಯೋ ನಿವೃತ್ತಿ ಹೊಂದುತ್ತಲಿರುವ ಇವರ ಸ್ಥಳದಲ್ಲಿ ಶ್ರೀ ಕೆ.ರಾಮಣ್ಣ, ಉಪ ಅಭಿಯೋಗ ನಿರ್ದೇಶಕರು ( ಆಡಳಿತ), ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆ , ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು, ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಹುದ್ದೆಯಲ್ಲಿ ಅಧಿಕ ಪ್ರಭಾರದಲ್ಲಿರಿಸಿ ನೇಮಿಸಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಬಿ) . 


PR. 318 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 524 ಪಿಪಿಇ 2012 , ಬೆಂಗಳೂರು, ದಿನಾಂಕ: 26ನೇ ಜೂನ್, 2014. 


ಶ್ರೀ ವಿ .ಎಸ್ . ಭಟ್ , ಸರ್ಕಾರಿ ಅಭಿಯೋಜಕರು , ಮಂಡ್ಯ ಇವರಿಗೆ ಜೈಷ್ಣತೆಯಲ್ಲಿ ಅವರಿಗಿಂತ ಕಿರಿಯ ಅಧಿಕಾರಿಯಾದ 
ಶ್ರೀ ಟಿ.ಎಸ್ .ಗೋಪಿನಾಥ್ ಇವರಿಗೆ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಣ 20 ಪಿಪಿಇ 2012 , ದಿನಾಂಕ: 
03 - 05 - 2012ರಲ್ಲಿ ರೂ .18150 - 450 -19500 - 525 - 22650 - 600 - 26250 -675 - 26925ರ ವೇತನ ಶ್ರೇಣಿಯಲ್ಲಿ ದಿನಾಂಕ: 14 - 08 - 2008ರಿಂದ 
ಪೂರ್ವಾನ್ವಯವಾಗಿ ಸ್ಥಾನಪನ್ನ ಬಡ್ತಿ ನೀಡಿದ್ದು, ಕಿರಿಯ ಅಧಿಕಾರಿಗೆ ಪೂರ್ವಾನ್ವಯವಾಗಿ ಪರಿಗಣಿಸಿದಂತೆ ಕರ್ನಾಟಕ ನಾಗರೀಕ ಸೇವಾ( ಪಿಪಿಪಿ) 1978ರ 
ನಿಯಮ 2 ( 3)ರನ್ವಯ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ದಿನಾಂಕ: 14 - 08 - 2008ರಿಂದ ಪೂರ್ವಾನ್ವಯವಾಗಿ ಮುಂಬಡ್ತಿಗೆ ಪರಿಗಣಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು -- ಬಿ). 


PR. 319 


( ೨೩೩ ) 


928 ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

ಭಾಗ ೨ 
HIGH COURT OF KARNATAKA 

NOTIFICATION 
No . GOB(I) 19(28 )/2014 , Bangalore , Dated : 09th July, 2014 . 
Sri. M .V.Jadar, the then I Addl. District and Sessions Judge, Kodagu, Madikeri, presently working as XXVI Addl. City Civil and 
Sessions Judge, Bangalore , is granted 06 days from 01-04 - 2014 to 06 -04 - 2014 (bdi), prefixing the General Holidays falling on 
30 -03 -2014 and 31-03- 2014 , on medical grounds . 

The Prl . District and Sessions Judge , Kodagu -Madikeri, is placed in concurrent charge of the said court, during the above said 
period. 


Sri. M . V . Jadar, the then I Addl. District and Sessions Judge , Kodagu , Madikeri, is re - posted to the same post on expiry of leave 


period. 


By Order of the High Court, 
M .S .RAGHAVENDRA, 

Joint Registrar, 
High Court of Karnataka, Bangalore . 


P . R . 320 


HIGH COURT OF KARNATAKA 


NOTIFICATION 


No . GOB(1) 20( 33)/2014, Bangalore, Dated : 10th July , 2014 . 
Sri. N .Subramanya , XX Addl. Judge , Court of Small Causes and XVIII ACMM , Bangalore , is granted Earned Leave for 06 days 
from 24 -03 -2014 to 29 -03 -2014 (bdi), prefixing and suffixing the General Holidays falling on 23-03- 2014 , 30 -03 -2014 and 31 -03-2014 , 
on private affairs . 

The XXIII Addl. Judge, Court of Small Causes and XXI ACMM , Bangalore , is placed in additional charge of the said court, 
during the above said period . 

Sri. N . Subramanya , XX Addl. Judge , Court of Small Causes and XVIII ACMM , Bangalore , is re -posted to the same post on 
expiry of the above said period . 


By Order of the High Court, 
M .S .RAGHAVENDRA, 

Joint Registrar, 
High Court of Karnataka , Bangalore . 


P . R . 321 


HIGH COURT OF KARNATAKA 


NOTIFICATION 


No . GOB(1) 20(8)/2014 , Bangalore, Dated : 07th July , 2014 . 


Smt.B .K .Komala , the then Prl. Senior Civil Judge and CJM ., Shimoga , Presently working as Addl. Senior Civil Judge and 
JMFC ., Chikkaballappura . is granted Earned Leave for 13 days from 03- 02 - 2014 to 15 -02 - 2014 (bdi), prefixing and suffixing the 
General Holidays falling on 02- 02 - 2014 and 16 -02 -2014 , on private affairs. 

The I Addl. Senior Civil Judge and CJM ., Shimoga , is placed in concurrent charge of the said court, during the above said 
period . 

Smt.B .K .Komala, the then Prl. Senior Civil Judge and CJM ., Shimoga, is re-posted to the same post on expiry of the above said 
leave period . 


By Order of the High Court, 
M .S .RAGHAVENDRA, 

Joint Registrar, 
High Court of Karnataka, Bangalore . 


P .R . 322 


ಭಾಗ ೨ 


9238 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

HIGH COURT OF KARNATAKA 


NOTIFICATION 


No . GOB (1) 2 /2014, Bangalore, Dated : 09th July , 2014 . 
In partial modification of this office notification of even number dated 20 -06 -2014 , the transfer and posting of 
Smt.C .G . Vishalakshi, XV Addl. Judge , court of Small Causes -cum -Addl.C .M .M ., Bangalore City as XXIV Addl. Chief Metropolitan 
Magistrate, Bangalore City ( vice Sri.H .Shashidhar Shetty - Transferred ) is cancelled . 


P . R . 323 


By Order of the High Court, 

B .A .PATIL , 
RegistrarGeneral . 


HIGH COURT OF KARNATAKA 


NOTIFICATION 


No . GOB(1) 20(58 )/2014, Bangalore, Dated : 07th July , 2014 . 
The Presiding Officer of the court of the I| Addl. Senior Civil Judge and JMFC ., Tumkur, is concurrently appointed as the 
Presiding Officer of the court of the I Addl. Senior Civil Judge and CJM ., Tumkur, during the leave period of Smt. Sayeedunnisa, I Addl. 
Senior Civil Judge and CJM ., Tumkur, i.e. from 25 - 06 - 2014 to 04 -07 - 2014 (bdi). 

By Order of the High Court, 
P . R . 324 

P.N.DESAI, 

Registrar Judicial. 
HIGH COURT OF KARNATAKA 


NOTIFICATION 
No. GOB (1) 16 ( 24 )/2014 , Bangalore, Dated : 09th July, 2014 . 


Smt.K .Katyayini, XIII Addl. Judge , court of Small Causes , Bangalore , is permitted to surrender 15 days of Earned Leave from 
02-07- 2014 to 16 -07 -2014 (bdi), for the calendar year 2014 , out of 250 days of Earned Leave at her credit as on date , as per the 
endorsement No.GE13/ J5/2014 -15/461, dated 26 -06 -2014 , issued by the Accountant General (A & E ),Karnataka , Bangalore . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K . C .S .Rs . 


By Order of the High Court, 
M .S .RAGHAVENDRA, 

Joint Registrar, 
High Court of Karnataka, Bangalore . 


P . R . 325 


HIGH COURT OF KARNATAKA 


NOTIFICATION 
No. GOB (1) 20 (59 )/2014 , Bangalore, Dated : 08th July, 2014 . 
The Presiding Officer of the court of the I Addl. Senior Civil Judge and JMFC ., Hassan , is concurrently appointed as the 
Presiding Officer of the court of the II Addl. Senior Civil Judge and JMFC ., Hassan , during the leave period of Smt. B .N . Sujatha, Il Addl. 
Senior Civil Judge and JMFC ., Hassan , i. e. from 03- 07 -2014 to 13 -07- 2014 (bdi). 


P . R . 326 


By Order ofthe High Court , 

P .N .DESAI, 
Registrar Judicial. 


gal 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

HIGH COURT OF KARNATAKA 


NOTIFICATION 


No. GOB(I) 19(42)/ 2014 , Bangalore, Dated : 10th July, 2014. 
Sri. C .B . Hipparagi, Prl. District and Sessions Judge, Kodugu -Madikeri, is granted Commuted Leave for 08 days from 
28 -04- 2014 to 05 -05 -2014 (bdi), prefixing the General Holidays falling on 27 -04 -2014 on private affairs. 

The | Addl. District and Sessions Judge , Kodugu -Madikeri, is placed in additional charge of the said court , during the above 
said period . 

Sri. C .B . Hipparagi, Prl. District and Sessions Judge , Kodugu -Madikeri, is re -posted to the same post on expiry of the above 
said leave period . 

By Order of the High Court, 
M .S .RAGHAVENDRA, 

Joint Registrar, 
P . R . 327 

High Court of Karnataka, Bangalore . 


HIGH COURT OF KARNATAKA 


NOTIFICATION 


No. GOB (1) 19 (41)/2014, Bangalore, Dated : 10th July , 2014 . 


Sri. Shrikanth D . Babladi, Prl. District and Sessions Judge, Koppal, is granted Earned Leave for 09 days from 
31 -05 -2014 to 08 -06 -2014 (bdi), on private affairs . 

The Senior Civil Judge and CJM , Gangavathi, from 11.00 a .m . of 31-05 -2014 till commencement of office hours of 03- 06 - 2014 
and the Senior Civil Judge and CJM ., Koppal, from 03 - 06 - 2014 to 08 -06 -2014 (bdi), are placed in additional charge of the said court, 
during the above said period . 

Sri.Shrikanth D .Babladi, Prl. District and Sessions Judge , Koppal, is re -posted to the same post on expiry of the above said 
leave period . 


P . R . 328 


By Order of the High Court, 
M .S .RAGHAVENDRA, 

Joint Registrar, 

High Court of Karnataka, Bangalore . 
HIGH COURT OF KARNATAKA 

NOTIFICATION 


No . GOB (1) 20 (10)/ 2014, Bangalore, Dated : 10th July, 2014 . 


The Presiding Officer of the court of the XII Addl . Judge , Court of Small Causes, Bangalore, is concurrently appointed as the 
Presiding Officer of the court of the IX Addl. Judge , Court of Small Causes, Bangalore , during the leave period of Smt. Indira 
Mailswamy Chettiyar, IX Addl. Judge , Court of Small Causes, Bangalore , i.e . from 19-06 -2014 to 13 -07 -2014 (bdi). 

By Order of the High Court, 
P . R . 329 

P .N .DESAI, 
Registrar Judicial. 


HIGH COURT OF KARNATAKA 


NOTIFICATION 


No . GOB (1) 15 ( 28 )/2014, Bangalore, Dated : 11th July, 2014 . 


Smt.Usharani, Presiding Officer, Fast Track Court- XII , Bangalore , is permitted to surrender 15 days of Earned Leave from 
01-06 - 2014 to 15 -07 -2014 (bdi), for the calendar year 2014 , out of 257 days of Earned Leave at her credit as on date , as per the 
endorsement No.GE13/ J5/ 2014- 15 /459, dated 25 -06 -2014 , issued by the Accountant General (A & E ), Karnataka , Bangalore. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮ , ೨೦೧೪ 


922 


The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C .S .Rs . 

By Order of the High Court, 
M .S .RAGHAVENDRA, 

Joint Registrar, 
P . R . 330 

High Court of Karnataka, Bangalore. 
HIGH COURT OF KARNATAKA 

NOTIFICATION 


No.RPS .58 /2008 , Bangalore, Dated : 14th July, 2014 . 
In exercise of the powers conferred under Section 16 (2 ) of the Advocates Act, 1961 , the High Court of Karnataka is pleased to 
designate the following Advocates as Senior Advocates , with effect from the date of this Notification : 


1) 


Sri. M . N .Seshadri 


2 ) 


Sri. R .L. Patil 


Sri. V . Lakshminarayana 


Sri. D .L. Jagadeesh 
Sri. M .B . Nargund 


Sri. G . Krishna Murthy 


Sri . Y .R . Sadasiva Reddy 


8 ) 


Sri. M .V . Seshachala 


Sri. B .M . Shyam Prasad 


10 ) 


Sri. Vivek Subba Reddy 


11) 


Sri. M . Dhyan Chinnappa 


By Order of the High Court , 

B . A .PATIL , 

Registrar General, 
High Court of Karnataka, Bangalore . 


P . R . 331 


HIGH COURT OF KARNATAKA 


NOTIFICATION 


No. GOB (1) 15 (33 )/ 2014 , Bangalore, Dated : 14th July, 2014 . 


Sri.Eshappa K . Bhute , the then I Addl. District and Sessions Judge , Dharwad , sitting as Hubli, presently working as Prl. Judge, 
Family Court , Dharwad , is permitted to surrender 15 days of Earned Leave from 16 -06 -2014 to 30 -06 - 2014 (bdi), for the calendar year 
2014 , out of 290 days of Earned Leave at her credit as on date , as per the endorsement No .GE13/ J5/ 2014 - 15 /369, dated 08 -07 -2014 , 
issued by the Accountant General ( A & E ), Karnataka , Bangalore . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S . Rs. 


By Order of the High Court, 
M .S .RAGHAVENDRA, 

Joint Registrar, 
High Court of Karnataka , Bangalore . 


P . R . 332 


920 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

HIGH COURT OF KARNATAKA 


NOTIFICATION 


No . GOB(1) 21(41)/2014, Bangalore, Dated : 11th July , 2014 . 


Sri. Satish J. Bali, Registrar, Court of Small Causes, Bangalore, is granted Earned Leave for 08 days from 
09- 06 - 2014 to 16 -06 -2014 (bdi), prefixing the General Holidays falling on 08 - 06 -2014 on private affairs. 

The Assistant Registrar, Court of Small Causes , Bangalore, is placed in additional charge of the said court , during the above 
said period . 

Sri. Satish J. Bali, Registrar, Court of Small Causes , Bangalore, is re -posted to the same post on expiry of the above said leave 
period . 


By Order of the High Court, 
M .S .RAGHAVENDRA, 

Joint Registrar, 
High Court ofKarnataka , Bangalore . 


P .R . 333 


HIGH COURT OF KARNATAKA 


NOTIFICATION 
No. GOB (1) 15 (48 )/2014 , Bangalore, Dated : 11th July, 2014 . 


Sri.B .V . Prakash , Presiding Officer, Labour Court , Bangalore , is permitted to surrender 15 days of Earned Leave from 
17 -07- 2014 to 31 -07 - 2014 (bdi), for the calendar year 2014 , out of 251 days of Earned Leave at his credit as on date , as per the 
endorsement No .GE13/J5 /2014 -15 /457 , dated 26 -06 -2014, issued by the Accountant General (A & E ), Karnataka , Bangalore. 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C .S .Rs. 


By Order of the High Court, 
M .S .RAGHAVENDRA, 

Joint Registrar, 
High Court ofKarnataka , Bangalore . 


P . R . 334 


HIGH COURT OF KARNATAKA 


NOTIFICATION 


No. GOB (I) 2 /2014 , Bangalore , Dated : 11th July , 2014 . 


Sri.Ramakant Chavan , XXI Addl. Chief Metropolitan Magistrate, Bangalore City , is transferred and posted as XXIV Addl. Chief 
Metropolitan Magistrate, Bangalore City (Vacant Court ) in the interest of public service to take effect immediately. 

By Order of the High Court, 
P . R . 335 

B .A .PATIL , 
Registrar General. 


HIGH COURT OF KARNATAKA 


NOTIFICATION 


No . GOB(1) 3/2014, Bangalore , Dated : 10th July, 2014 . 


The Presiding Officer of the court of Prl . Civil Judge and JMFC ., Shiddlaghatta is concurrently appointed as the Presiding 
Officer of the court of Addl. Civil Judge and JMFC., Shiddlaghatta (Vacant Court ), with immediate effect and until further orders. 


P . R . 336 


By Order of the High Court, 

B . A.PATIL , 
Registrar General. 


ಭಾಗ ೨ 


925 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

HIGH COURT OF KARNATAKA 


NOTIFICATION 


No . GOB (1) 16 (19)/2014, Bangalore , Dated : 11th July, 2014 . 
Sri.D .S . Vijaya Kumar, the then IV Addl. Chief Metropolitan Magistrate , Bangalore , presently working as Deputy Registrar , 
Karnataka Lokayuktha , Bangalore, is permitted to surrender 15 days of Earned Leave from 02-06 - 2014 to 16 - 06 -2014 (bdi), for the 
calendar year 2014 , as per the endorsement No.GE13/J3/Vol.VI/318 , dated 30 -04 -2014, issued by the Accountant General (A & E ), 
Karnataka, Bangalore. 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K .C .S .Rs . 

By Order of the High Court, 
M . S.RAGHAVENDRA, 

Joint Registrar, 
P . R . 337 

High Court ofKarnataka , Bangalore . 


HIGH COURT OF KARNATAKA 


NOTIFICATION 


No . GOB (1) 15 (44 )/2014 , Bangalore, Dated : 11th July , 2014 . 


Sri.Amaranarayana K ., XVIII Addl. City Civil and Sessions Judge , Bangalore is permitted to surrender 15 days of Earned Leave 
from 01 -08 -2014 to 15 -08 - 2014 (bdi), for the calendar year 2014 , out of 297 days of Earned Leave at his credit as on date, as per the 
endorsement No .GE13/J3/Vol.A3/501, dated 26 - 06 - 2014 , issued by the Accountant General (A & E ), Karnataka , Bangalore . 

The Officer shall be paid pay and allowances admissible for the period of leave so surrendered at the rate of 1 /30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C .S .Rs. 


By Order of the High Court, 
M .S .RAGHAVENDRA, 

Joint Registrar, 
High Court ofKarnataka , Bangalore . 


P .R . 338 


HIGH COURT OF KARNATAKA 


NOTIFICATION 


No. GOB(I) 15 (43)/ 2014 , Bangalore, Dated : 11th July , 2014 . 
Sri.Ningappa Parashuram Koparde, Presiding Officer , Fast Track Court- VII, Bangalore , is permitted to surrender 15 days of 
Earned Leave from 05 -07 -2014 to 19-07 - 2014 (bdi), for the calendar year 2014 , out of 297 days of Earned Leave at his credit as on 
date, as per the endorsement No.GE13/ J5 /2014 -15 /456 , dated 25 - 06 - 2014 , issued by the Accountant General (A & E ), Karnataka, 
Bangalore . 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C .S .Rs. 


By Order of the High Court , 
M .S .RAGHAVENDRA, 

Joint Registrar, 
High Court of Karnataka, Bangalore. 


P . R . 339 


HIGH COURT OF KARNATAKA 


NOTIFICATION 


No. GOB (1) 19 ( 56 )/2014, Bangalore, Dated : 10th July, 2014 . 
In modification of this office notification of even number dated 19-06 -2014 , the Presiding Officer of the court of LI Addl. City Civil 
and Sessions Judge, Bangalore , is concurrently appointed as the Presiding Officer of the court of the VI Addl. City Civil and Sessions 


೨೪೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

ಭಾಗ ೨ 
Judge, Bangalore , during the leave period of Smt. Kalpana M .Kulkarni, Vi Addl. City Civil and Sessions Judge , Bangalore , i.e. from 
09- 08- 2014 to 20- 08- 2014 (bdi). 

By Order of the High Court, 
P . R . 340 

P . N .DESAI, 

Registrar Judicial. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 142 ಇಬಿಎಸ್ 2014, ಬೆಂಗಳೂರು, ದಿನಾಂಕ: 25ನೇ ಜೂನ್, 2014. 
ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ವಿದ್ಯುತ್ ಪರಿವೀಕ್ಷಕರು / ಉಪ ವಿದ್ಯುತ್ 
ಪರಿವೀಕ್ಷಕರನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಲಾಗಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 


ನೇಮಿಸಲಾದ ಹುದ್ದೆ 


ಸಂಖ್ಯೆ 


ಶ್ರೀ ಕೆ.ಪದ್ಮನಾಭ್ , 
ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ 
ಕಚೇರಿ, ಬೆಂಗಳೂರು ಪಶ್ಚಿಮ . 
ಶ್ರೀ ಹೆಚ್.ಎನ್.ಹೇಮಂತ್ ಕುಮಾರ್, 
ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ 
ಕಚೇರಿ, ಬೆಂಗಳೂರು ಪೂರ್ವ. 
ಶ್ರೀ ಬಿ .ಕೆ. ವೆಂಕಟರೆಡ್ಡಿ 
ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ 
ಕಚೇರಿ, ಬೆಂಗಳೂರು ಉತ್ತರ. 
ಶ್ರೀ ಕೆ. ಎಂ .ಕಾಂತರಾಜ್ 
ವಿದ್ಯುತ್ ಪರಿವೀಕ್ಷಕರು, ರಾಯಚೂರು. 
ಶ್ರೀ ಎಂ .ಸಿ .ಶ್ರೀನಿವಾಸ, 
ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ 
ಕಚೇರಿ, ಬೆಂಗಳೂರು ಅಧಿಕ ಪಶ್ಚಿಮ . 
ಶ್ರೀ ಚಂದ್ರಶೇಖರ್‌ ಎಸ್ .ಗೊಳಸಂಗಿ, 
ವಿದ್ಯುತ್ ಪರಿವೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ 
ಕಚೇರಿ, ಬೆಂಗಳೂರು ಅಧಿಕ ಉತ್ತರ. 


ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 
ಬೆಂಗಳೂರು ಪೂರ್ವ 
( ಶ್ರೀ ಹೆಚ್.ಎನ್.ಹೇಮಂತ್ ಕುಮಾರ್ ಇವರ ಜಾಗಕ್ಕೆ) 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 
ಬೆಂಗಳೂರು ಅಧಿಕ ಪಶ್ಚಿಮ 
( ಶ್ರೀ ಎಂ .ಸಿ.ಶ್ರೀನಿವಾಸ ಇವರ ಜಾಗಕ್ಕೆ) 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 
ಬೆಂಗಳೂರು ಪಶ್ಚಿಮ 
( ಶ್ರೀ ಕೆ.ಪದ್ಮನಾಬ್ ಇವರ ಜಾಗಕ್ಕೆ) 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 
ಬೆಂಗಳೂರು ಅಧಿಕ ಪೂರ್ವ( ಖಾಲಿ ಇರುವ ಜಾಗಕ್ಕೆ 
ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 
ಬೆಂಗಳೂರು ಉತ್ತರ. 


ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 
ಬೆಂಗಳೂರು ಉತ್ತರ. ( ಖಾಲಿ ಇರುವ ಜಾಗಕ್ಕೆ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಮೀರ್ ಮಡಿಮನ್ , 
PR. 341 

ಪೀಠಾಧಿಕಾರಿ, 
Sc . 25 

ಇಂಧನ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 09 ಎಲ್ ಎಡಿ 2012, ಬೆಂಗಳೂರು, ದಿನಾಂಕ : 09ನೇ ಜುಲೈ , 2014 , 
ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು - ಇಲ್ಲಿನ ಅಧಿಸೂಚನೆ ಸಂಖ್ಯೆ: GOB(1)2/2014 ದಿನಾಂಕ: 28 - 06 - 2014ರ ಅನ್ವಯ 
ಶ್ರೀ ಎ .ವಿಜಯನ್, ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸಿ. ಜೆ. ಎಂ ., ಗುಲ್ಬರ್ಗಾ, ಇವರ ಸೇವೆಯನ್ನು ಕಾನೂನು ಇಲಾಖೆಗೆ ನೀಡಲಾಗಿರುತ್ತದೆ. 
ಸದರಿ ನ್ಯಾಯಾಧೀಶರು ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ , ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಗುಲ್ಬರ್ಗಾ 
ಇಲ್ಲಿನ ಸದಸ್ಯ ಕಾರ್ಯದರ್ಶಿ ಹುದ್ದೆಗೆ ಮರುಸ್ಥಳನಿಯುಕ್ತಿ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 342 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2)( ಪ್ರ), 
SC . 25 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

၁၀ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 09 ಎಲ್ಎಡಿ 2012, ಬೆಂಗಳೂರು, ದಿನಾಂಕ: 02ನೇ ಜುಲೈ, 2014. 
ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ರವರ ಅಧಿಸೂಚನೆ ಸಂಖ್ಯೆ: GOB(I) 2/2014 ದಿನಾಂಕ: 20 - 06 -2014ರ ಅನ್ವಯ 
ಕೆಳಕಂಡ ನ್ಯಾಯಾಧೀಶರುಗಳ ಸೇವೆಯನ್ನು ಕಾನೂನು ಇಲಾಖೆಗೆ ನೀಡಲಾಗಿದೆ. ಸದರಿ ನ್ಯಾಯಾಧೀಶರನ್ನು ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ 
ದಿನಾಂಕದಿಂದ ಜಾರಿಗೆ ಬರುವಂತೆ, ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಯಲ್ಲಿ ಮರುಸ್ಥಳನಿಯುಕ್ತಿ ಮಾಡಲಾಗಿದೆ. 


ಕ್ರಮ 
ಸಂಖ್ಯೆ 


ನ್ಯಾಯಾಧೀಶರ ಹೆಸರು ಮತ್ತು ಹುದ್ದೆ 


ಮರುಸ್ಥಳನಿಯುಕ್ತಿ ಮಾಡಲಾದ ಹುದ್ದೆ ಮತ್ತು ಸ್ಥಳ 


ಸದಸ್ಯ ಕಾರ್ಯದರ್ಶಿ , ಜಿಲ್ಲಾ ಕಾನೂನು ಸೇವೆಗಳ 
ಪ್ರಾಧಿಕಾರ, ಬೆಳಗಾವಿ. 


ಸದಸ್ಯ ಕಾರ್ಯದರ್ಶಿ , ಜಿಲ್ಲಾ ಕಾನೂನು ಸೇವೆಗಳ 
ಪ್ರಾಧಿಕಾರ, ತುಮಕೂರು. 


ಶ್ರೀ ಮಹಮ್ಮದ್ ಖಾನ್ ಎಂ . ಪಠಾನ್, 
ಪ್ರಧಾನ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಮತ್ತು 
ಸಿ. ಜೆ. ಎಂ ಬೆಳಗಾವಿ . 
ಶ್ರೀ ಸಿದ್ದಲಿಂಗ ಪ್ರಭು , 
ಪ್ರಧಾನ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಮತ್ತು 
ಸಿ. ಜೆ . ಎಂ ತುಮಕೂರು. 
ಶ್ರೀ ದಿನೇಶ್ ಹೆಗಡೆ 
ಹೆಚ್ಚುವರಿ ನ್ಯಾಯಾಧೀಶರು ಲಘು ವ್ಯವಹಾರಗಳ 
ನ್ಯಾಯಾಲಯ, ಮೈಸೂರು 
ಶ್ರೀ ಬಿ.ಗಣೇಶ 
3ನೇ ಹೆಚ್ಚುವರಿ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು 
ಮತ್ತು ಜೆಎಂಎಫ್‌ಸಿ, ದಕ್ಷಿಣ ಕನ್ನಡ, ಮಂಗಳೂರು. 
ಶ್ರೀ ಶ್ರೀರಾಮ ನಾರಾಯಣ ಹೆಗಡೆ, 
2ನೇ ಹೆಚ್ಚುವರಿ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು, 
ಧಾರವಾಡ. 


ಸದಸ್ಯ ಕಾರ್ಯದರ್ಶಿ , ಜಿಲ್ಲಾ ಕಾನೂನು ಸೇವೆಗಳ 
ಪ್ರಾಧಿಕಾರ, ಮೈಸೂರು 


ಸದಸ್ಯ ಕಾರ್ಯದರ್ಶಿ , ಜಿಲ್ಲಾ ಕಾನೂನು ಸೇವೆಗಳ 
ಪ್ರಾಧಿಕಾರ , ದಕ್ಷಿಣ ಕನ್ನಡ, ಮಂಗಳೂರು. 


ಸದಸ್ಯ ಕಾರ್ಯದರ್ಶಿ, ಜಿಲ್ಲಾ ಕಾನೂನು ಸೇವೆಗಳ 
ಪ್ರಾಧಿಕಾರ, ಧಾರವಾಡ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR . 343 

ಜೆ. ಲಕ್ಷ್ಮಣ 
Sc. 25 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2)( ಪ), 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ / ಆ - 1 / 113 / ಎಫ್. ಪಿ. ಪಿ / 2010, ಬೆಂಗಳೂರು, ದಿನಾಂಕ : 27ನೇ ಜೂನ್, 2014 . 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಉಪ ಕಾರ್ಯದರ್ಶಿ (ಆಡಳಿತ) ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ . 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6(i) ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19(3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಅಧೀನ 
ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎನ್.ಗೋಪಾಲಕೃಷ್ಣರಾವ್ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .40050 
1050 - 45300 -1200 - 52500 - 1350 - 56550ರಲ್ಲಿ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ, 
PR . 344 

ಇಂದಿರಾ. ಕೆ. ಕೆ 

ಉಪ ಕಾರ್ಯದರ್ಶಿ , 
Sc . 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ . 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1 / 32/ ಉ .ನಿ. ಕಾ . ಮುಂ ./2012, ಬೆಂಗಳೂರು, ದಿನಾಂಕ: 27ನೇ ಜೂನ್, 2014 , 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


୭୭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೨ 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಾವಳಿಗಳ ನಿಯಮ 6 (i)ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ ) ನಿಯಮಾವಳಿಗಳ ನಿಯಮ 19 ( 3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಜಿ. ಆರ್.ಸತ್ಯಮೂರ್ತಿ, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .28100 
700 - 28800 - 800 -33600 - 900 - 39000 -1050 -45300 -1200 -50100ರಲ್ಲಿ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ , 
PR. 345 

ಇಂದಿರಾ.ಕೆ.ಕೆ 
Sc . 50 

ಉಪ ಕಾರ್ಯದರ್ಶಿ , 
ಕರ್ನಾಟಕ ವಿಧಾನಸಭೆ ಸಚಿವಾಲಯ . 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1/33/ ಸ.ನಿ. ಶಾ. ಮಂ ./2012 , ಬೆಂಗಳೂರು, ದಿನಾಂಕ: 27ನೇ ಜೂನ್, 2014 . 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 


2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಾವಳಿಗಳ ನಿಯಮ 6 (i)ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19( 3)( ಎ) ನ್ನು ಓದಿಕೊಂಡಂತೆ ಹಾಗೂ ರಿಟ್ ಅರ್ಜಿ 
ಸಂಖ್ಯೆ:6267 /2012 ಮತ್ತು 6320 - 6323 /2012ಗಳ ಫಲಿತಾಂಶಕ್ಕೆ ಒಳಪಟ್ಟು ಈ ಸಚಿವಾಲಯದಲ್ಲಿ ಸಂಶೋಧನಾ ಸಹಾಯಕರಾಗಿ 
ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬಿ. ಎಂ .ಶಂಭು, ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .22800 - 600 - 24600 - 700 - 28800 - 800 
33600 - 900 - 39000 - 1050 - 43200ರಲ್ಲಿ ಸಹಾಯಕ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ, 
PR. 346 

- ಇಂದಿರಾ. ಕೆ.ಕೆ 

ಉಪ ಕಾರ್ಯದರ್ಶಿ , 
Sc . 50 

ಕರ್ನಾಟಕ ವಿಧಾನಸಭೆ ಸಚಿವಾಲಯ. 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕವಿಸಸ/ ಆ - 1/ 103 / ಸೀ . ಪ್ರೋ . ಹು . ಮುಂ ./2014, ಬೆಂಗಳೂರು, ದಿನಾಂಕ: 27ನೇ ಜೂನ್, 2014 . 

ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಸೀನಿಯರ್ ಪ್ರೋಗ್ರಾಮರ್ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಾವಳಿಗಳ ನಿಯಮ 6(i)ರ ಪ್ರಕಾರ ಹಾಗೂ 
1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 19( 3)( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ 
ಜೂನಿಯರ್ ಪ್ರೋಗ್ರಾಮರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಹೇಶ್.ಕೆ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .28100 
700 - 28800 - 800 - 33600 - 900 - 39000 -1050 - 45300 -1200 - 50100ರಲ್ಲಿ ಸೀನಿಯರ್ ಪ್ರೋಗ್ರಾಮರ್ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ. 

ಸಭಾಧ್ಯಕ್ಷರ ಆದೇಶಾನುಸಾರ , 
PR. 347 

ಇಂದಿರಾ. ಕೆ. ಕೆ 
SC. 50 

ಉಪ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಭೆ ಸಚಿವಾಲಯ . 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಆಕುಕ 95 ಐಎಂಎಂ 2014, ಬೆಂಗಳೂರು, ದಿನಾಂಕ: 30ನೇ ಜೂನ್, 2014 , 
ಸರ್ಕಾರಿ ಅಧಿಸೂಚನೆ - II ರ ಸಂಖ್ಯೆ: ಆಕುಕ 95 ಐಎಂಎಂ 2014 , ದಿನಾಂಕ: 29 - 05 - 2014ರ ಕ್ರಮ ಸಂಖ್ಯೆ : (3) ರಲ್ಲಿರುವ 
ಶ್ರೀ ಕೆ. ನಾಗರಾಜ್ , ಸಹಾಯಕ ಔಷಧ ನಿಯಂತ್ರಕರು, ಹಾವೇರಿ ವೃತ್ತ, ಹಾವೇರಿ ಇವರನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 1958ರ 
ನಿಯಮ 32ರನ್ವಯ ಉಪ ಔಷಧ ನಿಯಂತ್ರಕರು, ಪ್ರಾದೇಶಿಕ ಕಛೇರಿ, ಮಂಗಳೂರು ಇವರ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯನ್ನು ಕೂಡಲೇ ಜಾರಿಗೆ ಬರುವಂತೆ 
ರದ್ದುಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ .ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
PR. 348 

( ಭಾ.ವೈ .ಪ ಮತ್ತು ಸಮನ್ವಯ) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

೨೪೩ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ - 1 
ಸಂಖ್ಯೆ : ಆಕುಕ 117 ಐಎಂಎಂ 2014, ಬೆಂಗಳೂರು, ದಿನಾಂಕ: 21ನೇ ಜೂನ್, 2014, 
ಔಷಧ ನಿಯಂತ್ರಣ ಇಲಾಖೆಯಲ್ಲಿನ ಈ ಕೆಳಕಂಡ ಉಪ ಔಷಧ ನಿಯಂತ್ರಕರು, ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪರಸ್ಪರ ವರ್ಗಾಯಿಸಿ ನೇಮಿಸಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಹಾಲಿ ಕರ್ತವ್ಯ 

ವರ್ಗಾಯಿಸಿ ನೇಮಿಸಿದ ಸ್ಥಳ 
ಸಂಖ್ಯೆ 

ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಹೆಚ್.ಶ್ರೀನಿವಾಸ್ , 

ಶ್ರೀ ಸುನೀಲ್ ಎ . ಪಾಟೀಲ್, 
ಉಪ ಔಷಧ ನಿಯಂತ್ರಕರು, ಪ್ರಾದೇಶಿಕ ಕಛೇರಿ, | ಉಪ ಔಷಧ ನಿಯಂತ್ರಕರು ( ಸ್ವತಂತ್ರ ಪ್ರಭಾರ), 
ಹುಬ್ಬಳ್ಳಿ - ಧಾರವಾಡ 

ಪ್ರಾದೇಶಿಕ ಕಛೇರಿ, ತುಮಕೂರು. ಇವರ ಜಾಗಕ್ಕೆ 
ಶ್ರೀ ಸುನೀಲ್ ಎ .ಪಾಟೀಲ್, 

ಶ್ರೀ ಹೆಚ್.ಶ್ರೀನಿವಾಸ್, 
ಉಪ ಔಷಧ ನಿಯಂತ್ರಕರು ( ಸ್ವತಂತ್ರ ಪ್ರಭಾರ), ಉಪ ಔಷಧ ನಿಯಂತ್ರಕರು , ಪ್ರಾದೇಶಿಕ ಕಛೇರಿ, 
ಪ್ರಾದೇಶಿಕ ಕಛೇರಿ, ತುಮಕೂರು. 

ಹುಬ್ಬಳ್ಳಿ- ಧಾರವಾಡ ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ ಜಾಗಕ್ಕೆ 
ಸದರಿ ಅಧಿಕಾರಿಗಳು ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ .ಕಮಲಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 349 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
Sc . 10 

( ಭಾ . ವೈ . ಪ ಮತ್ತು ಸಮನ್ವಯ ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ - 2 


ಸಂಖ್ಯೆ : ಆಕುಕ 117 ಐಎಂಎಂ 2014, ಬೆಂಗಳೂರು, ದಿನಾಂಕ: 21ನೇ ಜೂನ್, 2014. 


ಶ್ರೀ ಅಜಯರಾಜ್ ಡಿ, ಷಾ ಸಹಾಯಕ ಔಷಧ ನಿಯಂತ್ರಕರು ( ಸ್ವತಂತ್ರ ಪ್ರಭಾರ) ಔಷಧ ನಿಯಂತ್ರಣ ಇಲಾಖೆ, ಹಾಸನ ವೃತ್ತ ಹಾಸನ, ಇವರನ್ನು 
ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಬೆಂಗಳೂರು ವೃತ್ತ-3ರಲ್ಲಿನ ಸಹಾಯಕ ಔಷಧ ನಿಯಂತ್ರಕರು -2 ಇಲ್ಲಿ ಹೊಸದಾಗಿ ಸೃಜನೆಯಾದ 
ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


PR . 350 
Sc . 10 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 

( ಭಾ.ವೈ .ಪ ಮತ್ತು ಸಮನ್ವಯ) 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 102 ಐಡಿಎಂ 2014 , ಬೆಂಗಳೂರು, ದಿನಾಂಕ : 29 - 04 -2014 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ : ಜಿಒಬಿ(I)4(1)/2014 , ದಿನಾಂಕ: 26 - 04 -2014ರಲ್ಲಿ ಶ್ರೀ ಮಹದೇವೇಗೌಡ 4ನೇ 
ಅಡಿಷನಲ್ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ ನ್ಯಾಯಾಧೀಶರು, ಬೆಂಗಳೂರು ನಗರ, ಇವರನ್ನು ಅಧ್ಯಕ್ಷಾಧಿಕಾರಿಗಳು, ಔಧ್ಯಮಿಕ ನ್ಯಾಯಾಧೀಕರಣ, ಬೆಂಗಳೂರು 
ಇಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಚೌಡಾಪುರಕರ್ ಅರುಣ್ ಇವರು ದಿ: 30 - 04 - 2014ರಂದು ವಯೋನಿವೃತ್ತಿಯಿಂದ ತೆರವಾಗಲಿರುವ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯು ಶ್ರೀ ಮಹದೇವೇಗೌಡ, 4ನೇ ಅಡಿಷನಲ್ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ 
ನ್ಯಾಯಾಧೀಶರು , ಬೆಂಗಳೂರು ನಗರ , ಇವರ ಸೇವೆಯನ್ನು ಮುಂದಿನ ಸ್ಥಳ ನಿಯುಕ್ತಿಗಾಗಿ ಕಾರ್ಮಿಕ ಇಲಾಖೆಯ ವಶಕ್ಕೆ ನೀಡಿದೆ. 


R .N .I. No. KARBIL / 2001/47147 POSTAL REGN. No .RNP /KA /BGS/2202/ 2014 - 16 
Licensed to post without prepayment WPP No . 297 
೨೪೪ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೨ 


ಅದರಂತೆ ಶ್ರೀ ಮಹದೇವೇಗೌಡ, 4ನೇ ಅಡಿಷನಲ್ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ ನ್ಯಾಯಾಧೀಶರು ಬೆಂಗಳೂರು ನಗರ , ಇವರನ್ನು 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧ್ಯಕ್ಷಾಧಿಕಾರಿಗಳು, ಔಧ್ಯಮಿಕ ನ್ಯಾಯಾಧೀಕರಣ, ಬೆಂಗಳೂರು, ಇಲ್ಲಿ 
ಶ್ರೀ ಚೌಡಾಪುರಕರ್ ಅರುಣ್ , ಇವರು ದಿನಾಂಕ: 30 - 04 -2014ರಂದು ವಯೋನಿವೃತ್ತಿಯಿಂದ ತೆರವಾಗಲಿರುವ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ.ನಾಗೇಶ ರಾವ್, 
PR-304 

ಪೀಠಾಧಿಕಾರಿ -5, 
SC- 50 

ಕಾರ್ಮಿಕ ಇಲಾಖೆ ( ಕಾರಾವಿಯೋ ( ವೈ )ಸೇವೆಗಳು). 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 102 ಐಡಿಎಂ 2014, ಬೆಂಗಳೂರು, ದಿನಾಂಕ : 27 - 01 - 2014 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಜಿಒಬಿ (I)4 (1) /2014, ದಿನಾಂಕ:20 - 01- 2014ರಲ್ಲಿ ಈ ಕೆಳಕಂಡ ಜಿಲ್ಲಾ 
ನ್ಯಾಯಾಧೀಶರನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಾನಗಳಿಗೆ ವರ್ಗಾಯಿಸಿ ಆದೇಶಿಸಲಾಗಿದೆ. ಅದರಂತೆ, ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸದರಿ ಅಧಿಕಾರಿಗಳಿಗೆ ಅವರುಗಳ ಹೆಸರುಗಳಿಗೆದುರಾಗಿ ತಿಳಿಸಿರುವ ಸ್ಥಳಗಳಿಗೆ ಮರು ನೇಮಕಾತಿ ಮಾಡಿ ಆದೇಶಿಸಿದೆ: 
ಕ್ರಮ ಸಂಖ್ಯೆ ಅಧಿಕಾರಿಯ ಹೆಸರು, ಪದನಾಮ ಮತ್ತು ಹಾಲಿ 

ಸ್ಥಳ ನಿಯುಕ್ತಿಗೊಳಿಸಲಾದ ನ್ಯಾಯಾಲಯ ಮತ್ತು ಪದನಾಮ 
ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಲಯ 
ಶ್ರೀ ಪ್ರಕಾಶ್ ಎಲ್. ನಾಡಿಗೇರ, 

ಅಧ್ಯಕ್ಷಾಧಿಕಾರಿ , ಔಧ್ಯಮಿಕ ನ್ಯಾಯಾಧೀಕರಣ , ಹುಬ್ಬಳ್ಳಿ ಇಲ್ಲಿ 
2ನೇ ಅಪರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು, ಧಾರವಾಡ. ಶ್ರೀ ಸಿ.ಬಿ . ಹಿಪ್ಪರಗಿ ಇವರ ವರ್ಗಾವಣೆಯಿಂದ ತೆರವಾದ 

ಜಾಗಕ್ಕೆ 
ಶ್ರೀಮತಿ ಹೆಚ್. ಜಿ . ನಾಗರತ್ನ , 

ಅಧ್ಯಕ್ಷಾಧಿಕಾರಿ, ಅಪರ ಔಧ್ಯಮಿಕ ನ್ಯಾಯಾಧೀಕರಣ , 
1ನೇ ಅಪರ ಪ್ರಧಾನ ನ್ಯಾಯಾಧೀಶರು 

ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ 
ಕೌಟುಂಬಿಕ ನ್ಯಾಯಾಲಯ , ಮೈಸೂರು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ. ನಾಗೇಶ ರಾವ್ , 

ಪೀಠಾಧಿಕಾರಿ - 5, 
ಕಾರ್ಮಿಕ ಇಲಾಖೆ ( ಕಾರಾವಿಯೋ ( ವೈ )ಸೇವೆಗಳು) 


PR-305 


SC- 50 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


